ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


ಹ 1602 
: ಶ್ರೀ ಕವಟಗಿಮಠ ಮಹಾಂತೇಶ 
ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


3. ಉತ್ತರಿಸುವ ದಿನಾಂಕ 18-03-2021 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಕೃಸಂ ಪೆ ಪತರ 


[ye] 


ಬೆಂಗಳೂರಿನ ಕೆಂಪೇಗೌಡ ಬಸ್‌ 
ನಿಲ್ದಾಣದಿಂದ ಸಂಗೊಳ್ಳಿ ರಾಯಣ್ಣ 
ರೈಲು ನಿಲ್ದಾಣಕ್ಕೆ ಹೋಗುವ 
ಸುರಂಗ ಮಾರ್ಗದಲ್ಲಿ ದಿನನಿತ್ಯ 


ಹಲವಾರು ಅಂಗಡಿ- 
ಮುಂಗಟ್ಟುಗಳನ್ನು ಇಟ್ಟುಕೊಂಡು 
ವ್ಯಾಪಾರ | ವಹಿವಾಟು 
ನಡೆಸಲಾಗುತ್ತಿರುವುದರಿಂದ ಸದರಿ 
ಮಾರ್ಗದಲ್ಲಿ ಸಂಚರಿಸುವ 
ಸಾರ್ವಜನಿಕರಿಗೆ ತೊಂದರೆ 


ಯಾಗುತ್ತಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


“ಬೆಂಗಳೂರಿನ ಕೆಂಪೇಗೌಡ ಬಸ್‌ ನಿಲ್ದಾಣದಿಂದ 
ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಹೋಗುವ' ಸುರಂಗ 
ಮಾರ್ಗದಲ್ಲಿ ದಿನನಿತ್ಯ ಹಲವಾರು ಅಂಗಡಿ-ಮುಂಗಟ್ಟುಗಳನ್ನು 


ಇಟ್ಟುಕೊಂಡು ವ್ಯಾಪಾರ ವಹಿವಾಟು ನಡೆಸ 
ಲಾಗುತ್ತಿರುವುದರಿಂದ ಸದರಿ ಮಾರ್ಗದಲ್ಲಿ ಸಂಚರಿಸುವ 
ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿರುತ್ತದೆ. 


ಕ್ರಮ 


ಬಂದಿದ್ದಲ್ಲಿ, ಸೆದರಿ ಮಾರ್ಗದ 
ಅವ್ಯವಸ್ಥೆ ಸರಿಪಡಿಸುವ ನಿಟ್ಟಿನಲ್ಲಿ 
ಇಲ್ಲಿಯವರೆಗೆ ಯಾವ ಯಾವ 
ಕೈಗೊಳ್ಳಲಾಗಿದೆ ಹಾಗೂ 
ಕಳೆದ ಎರಡು ವರ್ಷಗಳಲ್ಲಿ 
ಸುರಂಗ ಮಾರ್ಗದ ಸ್ವಚ್ಛತೆಗೆ ವೆಚ್ಚ 
ಮಾಡಲಾಗಿರುವ ಹಣವೆಷ್ಟು; 


ಸದರಿ ಸುರಂಗ ಮಾರ್ಗದಲ್ಲಿ ಸಣ್ಣಪುಟ್ಟ ವ್ಯಾಪಾರಿಗಳು 
ವ್ಯಾಪಾರ ಮಾಡುತ್ತಿದ್ದು, ಅವರನ್ನು ತೆರವುಗೊಳಿಸಲು 
ಗಾಂಧೀನಗರ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಸಹಾಯಕ 
ಕಾರ್ಯನಿರ್ವಾಹಕ “ಅಭಿಯಂತರರು, ಗಾಂಧೀನಗರ: ಉಪ 
ವಿಭಾಗದವರ ಗ್ಯಾಂಗ್‌ಮೆನ್‌ಗಳಿಂದ ಆಗಾಗ್ಗೆ" ಅಲ್ಲಿರುವ 
ವ್ಯಾಪಾರಿಗಳನ್ನು ತೆರವುಗೊಳಿಸಲು ಸೂಕ್ತ ಕ್ರಮ 
ವಹಿಸಲಾಗಿರುತ್ತದೆ ಮತ್ತು ತೆರವುಗೊಳಿಸಿದರು ಸಹ ಪುನಃ 
ಸಣ್ಣ ಪುಟ್ಟ ವ್ಯಾಪಾರಿಗಳು ಸದರಿ ಸುರಂಗ ಮಾರ್ಗದಲ್ಲಿ 
ವ್ಯಾಪಾರ ನಡೆಸುತ್ತಿರುತ್ತಾರೆ. ಬಿಬಿಎಂಪಿಯಿಂದ ಸದರಿ | 
ಸಣ್ಣಪುಟ್ಟ ವ್ಯಾಪಾರಿಗಳ ಅಂಗಡಿಗಳನ್ನು ' ತೆರವುಗೊಳಿಸುವ 
ಕಾರ್ಯ ನಿರತಂತವಾಗಿ ಕ್ರಮವಹಿಸಲಾಗಿರುತ್ತದೆ. ಸದರಿ 
ಸುರಂಗದಲ್ಲಿ ಲಾಕ್‌ಡೌನ್‌ ಸಮಯದಲ್ಲಿ ಪ್ರವೇಶ ದ್ವಾರ 


v2 


-2- 


ಮತ್ತ ನರ್ಗಮನ ದ್ವಾಕಗಳಾ ಮಾಚ್ಛದ್ದರರಡ ಮಳ ನಾಕನಾವ 
ಹಾಗೂ ರೈಲ್ಪೆ ನಿಲ್ದಾಣದ ಬಳಿ ಕೊಳವೆ ಬಾವಿ ಇದ್ದು, 
ಲಾಕ್‌ಡೌನ್‌ ಸಮಯದಲ್ಲಿ ಆ . ನೀರನ್ನು ರೈಲ್ವೆ ಇಲಾಖೆಯ 
ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು: ಉಪಯೋಗಿಸದ 
ಹಿನ್ನೆಲೆಯಲ್ಲಿ, ಹಾಗೂ ಸಂಚಾರ ಸ್ಥಗಿತಗೊಂಡಿದ್ದುದರಿಂದ 
ಸುರಂಗ ಮಾರ್ಗದಲ್ಲಿ ನೀರು ತುಂಬಿಕೊಂಡಿತ್ತು. ಸುರಂಗ | 
ಮಾರ್ಗದಲ್ಲಿ ತುಂಬಿಕೊಂಡಿದ್ದ ನೀರನ್ನು ಲಾಕ್‌ಡೌನ್‌ ' ಮುಗಿದ 
ನಂತರ ಸಾರ್ವಜನಿಕರ ಸಂಚಾರದ ಅನುಕೂಲಕ್ಕಾಗಿ ನೀರನ್ನು 
ಹೊರತೆಗೆಯಲು, ಸುರಂಗ ಮಾರ್ಗದಲ್ಲಿ ತುಂಬಿದ್ದ ಹೂಳನ್ನು 
ತೆಗೆಯಲು ಮತ್ತು ಸುರಂಗ ಮಾರ್ಗವನ್ನು ಸಜ ಮ 


೩ ನಚ. 
ಒಟ್ಟು ರೂ.3.90 ಲಕ್ಷಗಳು ವೆಚ್ಚವಾಗಿರುತ್ತದೆ. 


ಸದರಿ ಸುರಂಗ ಮಾರ್ಗವನ್ನು ಗಾಂಧೀನಗರ ಉಪ 
ವಿಭಾಗದ ಗ್ಯಾಂಗ್‌ಮೆನ್‌ಗಳಿಂದಲೇ ಸ್ವಚ್ಛತಾ ಕಾರ್ಯವನ್ನು 
ನಿರಂತರವಾಗಿ ನಿರ್ವಹಿಸಲಾಗಿರುತ್ತದೆ. ಕಳೆದ' ಎರಡು 
ವರ್ಷಗಳಿಂದ ಬೇರೆ ಯಾವುದೇ ವೆಚ್ಚವನ್ನು ಮಾಡಿರುವುದಿಲ್ಲ. 


3 


ಹಲವಾರು ಬಾರಿ" `ಅಂಗಔ- 
ಮುಗಟ್ಟುಗಳನ್ನು ತೆರವು 
ಮಾಡಿದರೂ ಸದರಿ ಸ್ಥಳಗಳಲ್ಲಿ 


ಕೆಲವೇ ದಿನಗಳಲ್ಲಿ ಮತ್ತೆ ವ್ಯಾಪಾರ 
ವಹಿವಾಟು ಪ್ರಾರಂಭ 
ಮಾಡಲಾಗುತ್ತಿದ್ದು, ಈ ಸಮಸ್ಯೆಗೆ 
ಶಾಶ್ವತ ಪರಿಹಾರ ಕಂಡುಕೊಳ್ಳುವ 
ನಿಟ್ಟಿನಲ್ಲಿ ಸರ್ಕಾರದ ಕ್ರಮವೇನು? 


ಸದರಿ ಸುರಂಗ ಮಾರ್ಗದಲ್ಲಿ`ಅಂಗಔ ಮುಂಗಟ್ಟುಗಳನ್ನು 
ತೆರವು: ಮಾಡಲು, ಸ್ವಚ್ಛತಾ ಕಾರ್ಯವನ್ನು ಮತ್ತು ಭದ್ರತೆ 
ನಿರ್ವಹಣೆಯನ್ನು ಒದಗಿಸಲು, ಟೆಂಡರ್‌ ಕರೆಯಲು ಬಿಬಿಎಂಪಿ 
ವತಿಯಿಂದ ತಯಾರಿ ನಡೆಸಿದ್ದು, ಸದರಿ ಟೆಂಡರ್‌ 
ಪ್ರಕ್ರಿಯೆಯನ್ನು ದಿನಾಂಕ: 31-03-2021: ರೊಳಗೆ ನ 
ದಿನಾಂಕ: 01-04-2021 ರಿಂದ ಅನ್ಸ್ವಯ ವಾಗುವಂತೆ ಸ 
ಸುರಂಗ ಮಾರ್ಗದ ನಿರ್ವಹಣೆ ಕಾರ್ಯವನ್ನು ಹ 
ಕಾರ್ಯದೇಶ ನೀಡಿ, ಸೂಕ್ತ ಕಮ ಕೈಗೊಳ್ಳಲಾಗುತ್ತದೆ. 


ಸಂಖ್ಯೆ: ನಅಇ 81 ಎಂಎನ್‌ವೈ 2021 (ಣು) 


ಬತ 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ ' 


